ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀಮತಿ ಎಸ್‌.ವೀಣಾ ಅಚ್ಚೆಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


98 


ಉತ್ತರಿಸಬೇಕಾದ ದಿನಾಂಕ 


[16.02.2022 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ಸಜೆವರು 


ಸದರಿ ಮನೆಗಳ ನಿರ್ಮಾಣಕ್ಕೆ 
ಮಂಜೂರಾಗಿರುವ, 
ಬಿಡುಗಡೆಯಾಗಿರುವ ಹಾಗೂ 
ಬಾಕಿ ಇರುವ ಅನುದಾನದ 
ವಿವರಗಳೇನು; 


ಕ್ರ.ಸಂ ಪ್ರಶ್ನೆ ಉತ್ತರ 
ಕೊಡಗು ಜಿಲ್ಲೆಗೆ ಕಳೆದ ಮೂರು ಕೊಡಗು ಜಿಲ್ಲೆಗೆ ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ವಸತಿ 
ವರ್ಷಗಳಲ್ಲಿ ವಿವಿಧ ವಸತಿ[ ಯೋಜನೆಗಳಡಿ 144 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಈ 
|) ಯೋಜನೆಗಳಡಿ ಎಷ್ಟು |! ಮನೆಗಳ ಪೈಕಿ 4 ಮನೆಗಳು ಪೂರ್ಣಗೊಂಡಿದ್ದು, 20 ಮನೆಗಳು 
ಮನೆಗಳು  ಮಂಜೂರಾಗಿವೆ; | ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದ್ದು, 114 ಮನೆಗಳು 
(ವರ್ಷವಾರು ವಿವರ | ಪ್ರಾರಂಭವಾಗಬೇಕಿರುತ್ತದೆ ಹಾಗೂ 6 ಮನೆಗಳು ವಿವಿಧ 
ನೀಡುವುದು) ಕಾರಣಗಳಿಂದ ರದ್ಮಾಗಿರುತ್ತದೆ. ವರ್ಷವಾರು ವಿವರ ಕೆಳಕಂಡಂತಿದೆ. 
' ಪೂರ್ಣ! ಪ್ರಗತಿ 'ಪ್ರಾರ೦| ಬ್ಲಾಕ್‌ 
ಮಂಜೂ | [g 
ಗೊಂಡ |ಯಲ್ಲಿರು| ಭವಾಗ | ಆದ 
ಯೋಜನ | ವರ್ಷ | ರದ | ಮನ |ವಮನೆ|ದಮನೆ! ಮನೆ 
ಗಳು ಗಳು ಗಳು ಗಳು 
ಬಸವ ವಸತಿ | 2018-19 6 0 0 0.| 6 
ಸದರಿ ವರ್ಷಗಳಲ್ಲಿ | ದೇವರಾಜ್‌ | 
ಆ) ಮಂಜೂರಾಗಿರುವ ಮನೆಗಳ || ಅರಸು (ಗ್ರಾ) | 2020-21 4 0 0 4 0 
ನಿರ್ಮಾಣದ ಪುಗತಿಯ ಪ್ರಧಾನ 
ವಿವರಗಳೇನು; ಮಂತಿ |2019-2001 2 1 1 0. 0 
ಆವಾಸ್‌ (ಗ್ರಾ) _ _ 
ಪ್ರಧಾನ [2019-201 3 19 102 0 
ಮಂತ್ರಿ 8 0 0 8 0 
ಆವಾಸ್‌ ನಗರ 2020-21 
ಒಟ್ಟು 144 4 20 114 6 | 
ಕೊಡಗು ಜಿಲ್ಲೆಗೆ 2018-2019 ರಿಂದ ಜನವರಿ 2022 ರ ಅಂತ್ಯಕ್ಕೆ 


ವಿವಿಧ ವಸತಿ ಯೋಜನೆಗಳಡಿ ಜಿಪಿಎಸ್‌ ಆಧಾರಿತ ಭೌತಿಕ ಪ್ರಗತಿಗೆ 
ಅನುಗುಣವಾಗಿ ಪಲಾನುಭವಿಗಳ ಖಾತೆಗೆ ರೂ37.683 ಕೋಟಿಗಳ | 
ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 


ವಿವಿಧ ಯೋಜನೆಗಳಡಿ ಅನುದಾನ ದುರ್ಬಳಕೆಯನ್ನು 


ತಡೆಹಿಡಿಯುವ ಉದ್ದೇಶದಿಂದ ಸರ್ಕಾರವು ಆದೇಶ ಸಂಖ್ಯೆ:ವಇ 154 
ಹೆಚ್‌ಎಹೆಚ್‌ 
ಪ್ರಗತಿಯನ್ನು 
ಜಿಲ್ಲಾಧಿಕಾರಿಗಳು/ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ 
ಪುನರ್‌ ಪರಿಶೀಲಿಸಿ, 
ಬಿಡುಗಡೆಗೆ ಕಮ ವಹಿಸಲಾಗುತ್ತಿತ್ತು. ಇದರಿಂದ ಫಲಾನುಭವಿಗಳಿಗೆ 
ಅನುದಾನ ಬಿಡುಗಡೆಯು ವಿಳಂಬವಾಗುತ್ತಿರುವುದನ್ನು ಸರ್ಕಾರವು 
ಮನಗಂಡು ಆದೇಶ ಸಂಖ್ಯೆ:ವಇ 75 ಹೆಚ್‌ಎಹೆಚ್‌ 2021, ದಿನಾಂಕ: 
07.09.2021 ರಲ್ಲಿ ವಿಜಿಲ್‌ ಆಪ್‌ ಮೂಲಕ ಮನೆಗಳ ಪ್ರಗತಿಯನ್ನು 
ಪ್ರತ್ಯೇಕವಾಗಿ ಪರಿಶೀಲಿಸುವುದನ್ನು ಮತ್ತಷ್ಟು ಸರಳೀಕರಿಸಿ In-House 
ಮೂಲಕ ' ಅಭಿವೃದ್ಧಿ ಪಡಿಸಿರುವ 


ದಿನಾಂಕ:16.11.2019 ರಲ್ಲಿ ಮನೆಗಳ 
ಆಧಾರಿತ “ವಿಜಿಲ್‌ ಆಪ್‌" ಮೂಲಕ 


2019, 
ಜಿಯೋ 


ಅರ್ಹ ಫಲಾನುಭವಿಗಳಿಗೆ ಅನುದಾನ 


“Indira-Vigi” ಪಬ್‌ ಆಪ್‌] 


ಮೂಲಕ ಪರಿಶೀಲಿಸಿದ ಸಂತರ ಅನುದಾನ ಬಿಡುಗಡೆ ಅನೌಮತಪಿ 
ಮೀಡಿರುತ್ತದೆ. ಅದರಂತೆ ವಿವಿಧ ವಸತಿ ಯೋಜನೆಗಳಡಿ ಜಿಪಿಎಸ್‌ 
ಆಧಾರಿತ ಭೌತಿಕ ಪ್ರಗತಿಗೆ ಅನುಗುಣವಾಗಿ ಫಲಾನುಭವಿಗಳೆಗೆ 
ಯಾವುದೇ  ವಿಳಂಬವಾಗದಂತೆ ಪಲಾನುಭವಿಗಳ ಆಧಾರ್‌ 
ಜೋಡಣೆಯಾದ ಬ್ಯಾಂಕ್‌ ಖಾತೆಗೆ ನೇರಪಾಗಿ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿದೆ. ಬೌತಿಕ ಪ್ರಗತಿಗನುಗುಣವಾಗಿ ಆಭಾರ್‌ 
ಜೋಡಣೆಗೊಂಡ ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ 
ಮಾಡಲು ಬಾಕಿ ಇರುವುದಿಲ್ಲ. - 


ಈ) 


ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ 
ವಿವಿಧ ವಸತಿ ಯೋಜನೆಗಳಡಿ | 
ಜಿಲ್ಲೆಗೆ ದೊರಕಿರುವ ಮನೆಗಳ 


ಸಂಖ್ಯೆ ಹಾಗೂ 
ಮಂಜೂರಾಗಿರುಖ ಮತ್ತು 
ಬಿಡುಗಡೆಯಾಗಿರುವ 


ಅನುದಾನ ವಿಷರಗಳೇನು ? 


ಸರ್ಕಾರದ ಆದೇಶ ಸಂಖ್ಯೆ: ವಇ 4 ಹೆಚ್‌ ಎಹೆಚ್‌ 2021, 
(ಭಾಗ-1), ದಿನಾಂಕ :16.12.2021 ರಲ್ಲಿ 2021-22 ನೇ ಸಾಲಿಸಲ್ಲಿ 
ಗ್ರಾಮೀಣ ಪ್ರದೇಶಕೆ 4 ಲಕ್ಷಗಳ ಮಸೆಗಳ ಗುರಿಯನ್ನು ಹಾಗೂ ನಗರ 
ಪುದೇಶಕೆ 1 ಲಕ್ಷ ಮನೆಗಳ ಗುರಿಯನ್ನು ನಿಗದಿಪಡಿಸಿ 
ಆದೇಶಿಸಲಾಗಿದೆ. ಮುಂದುವರೆದು, ಸರ್ಕಾರದ ಆದೇಶ ಸಂಖ್ಯೆ: ವಇ, 
44 ಹೆಚ್‌ ಎಹೆಚ್‌ 2021(ಬಾಗ-2), ದಿವಾ೦ಕ :31.12.2021 ರಲ್ಲಿ ಗಾಮ 
ಪಂಚಾಯತಿ/ನಗರ ಸ್ಮಳೀಯ ಸಂಸ್ಥೆವಾರು . ಹಂಚಿಕೆ ಮಾಡಿ | 
ಆದೇಶಿಸಲಾಗಿದೆ. ' 


ಅದರಂತೆ ' 2021-22ನೇ ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ವಿವಿಧ 


ವಸತಿ ಯೋಜನೆಗಳಡಿ 3660 ಮನೆಗಳನ್ನು ಮಂಜೂರು 
ಮಾಡಲಾಗಿದ್ದು, ಯೋಜನಾಮಾರು ವಿವರ ಕೆಳಕಂಡಂತಿದೆ. 
ಯೋಜನೆ ಮಂಜೂರಾದ 
SN __..ಮನೆಗಳು 
ಬಸವವಸತಿ |. 
'ಡಾ. ಬಿಆರ್‌ ಅಂಬೇಡ್ಕರ್‌ ವಿವಾಸ್‌ 814 
| (ಗ್ರಾಂ) SN 
| ವಾಜಪೇಯಿ ನಗರ ವಸತಿ OO 10 
ಡಾ. ಬಿಆರ್‌. ಅಂಬೇಡ್ಕರ್‌ ವಿವಾಸ್‌ 60 
(ನಗರ್ರು 


ಮೇಲ್ಕಂಡ ಯೋಜನೆಗಳಡಿ ಫಲಾನುಭವಿಗಳ ಆಯ್ಕೆ ಪ್ರುಶ್ರಿಯೆ 
ಪ್ರಗತಿಯಲ್ಲಿದೆ. ಸರ್ಕಾರವು ಆಯಖ್ಯಯದಲ್ಲಿ ಘೋಸಿಸಲಾದ 
ಮನೆಗಳಿಗೆ ಅದೇ ವರ್ಷ ಅನುದಾನವನ್ನು ಒದಗಿಸದೇ 
ವರ್ಷಾವಾರು ಅನುದಾನವನ್ನು ಒದಗಿಸಲಾಗುತ್ತಿದ್ದು, ಅದರಂತೆ 
ಪ್ರತಿ .ವರ್ಷ ಜಿಲ್ಲಾಬಾರು/ತಾಲ್ಲೂಕವಾರು/ವಿಧಾನ ಸಭಾ 
ಕ್ಲೇತ್ರವಾರು ಅನುದಾನವನ್ನು ಒದಗಿಸದೇ ಒಟ್ಟಾರೆಯಾಗಿ 
ಯೋಜನಾವಾರು ಒದಗಿಸಿ ಬಿಡುಗಡೆ ಮಾಡಲಾಗುತ್ತಿದೆ. ಪ್ರಸಕ್ತ 
ಆರ್ಥಿಕ ' ವರ್ಷದಲ್ಲಿ ಹಿಂದಿನ ಶ್ರೇಣಿಗಳನ್ನು ' ಒಳಗೊಂಡಂತೆ 


ಕೊಡಗು ಜಿಲ್ಲೆಗೆ ವಿವಿಧ ವಸತಿ ಯೋಜನೆಗಳಡಿ ರೂ.33 
ಕೋಟಿಗಳು ಬಿಡುಗಡೆ ಮಾಡಲಾದ ಅನುದಾನದ ವಿವರ 
"| ಕೆಳಕಂಡಂತಿದೆ. 
°° (ರೂ. ಕೋಟಿಗಳಲ್ಲಿ) 
| | ಬಿಡುಗಡೆ ಮಾಡಲಾದ 
. ಹೊತ್ತ 


[ಬಸವವಸತಿಯೊಡನ ಗ ಗ. 


ಡಾ. . ಬಿ.ಅರ್‌.ಅಂಬೇಡ್ಮ್ಸರ ವಿವಾಸ್‌ 0.66 
ಯೋಜನೆ ನ್‌ 
ಡಿ.ದೇವರಾಜ್‌ ಅರಸು ಯೋಜನೆ 0.04 
| ವಾಜಪೇಯಿ ನಗರ ವಸತಿ ಯೋಜನೆ 0.03 
ಪ್ರಧಾನ ಮಂತ್ರಿ ಅಬಾಸ್‌ - 0.02 
ಗ್ರಾಮೀಣ ' 
ಪ್ರಧಾನ ಮಂತ್ರಿ ಅವಾಸ್‌ - ಸಗರ: 0.80 
ಒಟ್ಟು 4.33 


ಸ೦ಖ್ಯೆ :ವಇ 27 ಹೆಚ್‌ಎಎಂ 2022 


(ವಿ. ಸೋಮಣ್ಣ) 


- ಪಸತಿ ಮತ್ತು ಮೂಲಸೌಲಭ್ಯ 


ಅಭಿವೃದ್ಧಿ ಸಚಿವರು 


